ಸಮನ್ವಯನದ ನಿಜವಾದ ಅರ್ಥ | 'ಸದ್ಭಾವನಾ ವಿದ್ಯಾಲಯ'ದೆಡೆಗೆ 


ಸಂಧ್ಯಾದೇವಿ 


ಸಮನ್ಪಯ ಶಾಲೆಯ (inclusive school) ಬಗ್ಗೆ 
ಮಾತಾಡುವಾಗ, ವಿಶೇಷ ಅಗತ್ಯಗಳರುವ ಮಕ್ಕಳು. 'ನಿರೀಕ್ಷಿತ 
ಬೆಳವಣಿಗೆ" ಹೊಂದುತ್ತಿರುವ ಮಕ್ಕಳ ಜೊತೆಗೆ ಹದುವ ಶಾಲೆ 
ಎಂಬರ್ಥದಲ್ಲ ಮಾತನಾಡಲಾಗುತ್ತದೆ. ಆದರೆ ಸಮನ್ವಯ 
ಶಾಲೆಯ ಅರ್ಥ ಇಷ್ಟಕ್ಕೆ ಸೀಮಿತವಾಗಖಬೇಕೇ? ಯಾವುದೇ 
ವಿಶೇಷ ಅಗತ್ಯಗಳರುವ ಮಕ್ಕಅಲ್ಲದೆಯೂ ಸಮನಪ್ಪಯತೆ 
ಸಾಧಿಸಬೇಕಾದ ಶಾಲೆಗಳ ಕಥೆ ಏನು? ನಮ್ಮನ್ನೇ ವಾವು 
ಕೇಆಕೊಳ್ಳೋಣ: ಶಾಲಾ ಅಸೆಂಭ್ಲಯಲ್ಲ ಶಾಲೆಯ ಪ್ರತಿಯೊಂದು 
ಮಗುವಿಗೂ ಭಾಗವಹಿಸುವ ಅವಕಾಶ ಸಿಗುತ್ತದೆಯೇ? 
ತರಗತಿಯಲ್ಪ್ಲ ಪ್ರತಿ ಮಗುವಿಗೂ ಎದ್ದು ಮಾತನಾಡಲು 
ಅವಕಾಶವಿದೆಯೇ? ಶಾಲಾ ತರಗತಿಯನ್ನು ಅಲಂಕರಿಸುವ 
ಕೆಲಸವನ್ನು ಹುಡುಗರು ಮತ್ತು ಹುಡುಗಿಯರು ಸಮವಾಗಿ 
ಹಂಚಿಕೊಳ್ಳುತ್ತಾರೆಯೇ? ನಮ್ಮಲ್ಲ ಬಹಳಷ್ಟು ಜನ ಠ ಪ್ರಶ್ನೆಗಳಗೆ 
'ಇಲ್ಲ' ಎಂದೇ ಉತ್ತರಿಸುತ್ತೇವೆ. ನಾವೆಲ್ಲ ಒಟ್ದಾಗಿ ಕೆಲಸ 
ಮಾಡಿದರೆ, ಇಂಥ ಹಲವು ಸಮಸ್ಯೆಗಳನ್ನು ಎದುರಿಸಬಹುದು 
ಹಾಗೂ ನಮ್ಮ ಶಾಲೆಗಳನ್ನು ಅರ್ಥದಲ್ಲಿ 
ಸಮನ್ಪಯಗೊಳಸಬಹುದು. 


ನಿಜವಾದ 


ನಮ್ಮ ತರಗತಿಗಳಲ್ಲ. ನಾವು ಪದೇಪದೇ ಗಮನಿಸಬಹುದಾದ 
ಸಂಗತಿ ಏನೆಂದರೆ, ಕೆಲವು ಕೆಲಸಗಳನ್ನು ಒಂದು ಗುಂಪಿನ 
ಮಕ್ಕಳಗೆ ಮಾತ್ರ ವಹಿಸಿಕೊಟ್ಟು ಉಳದವರನ್ನು ಹೊರಗಿಡ- 
ಲಾಗುತ್ತದೆ. ನಮಗೆ ಇದರ ಅರಿವಿದೆಯೋ ಇಲ್ಲಪೋ, ಆದರೆ 
ಹೀಗೆ ಕೆಲವರನ್ನು ಹೊರಗಿಡುವುದು ಎಂದರೆ ಅವರನ್ನು 
ಅವಕಾಶದಿಂದ ವಂಚಿತಗೊಳಸುವುದು ಎಂದೇ ಅರ್ಥ. ನಾವು 
ಶಿಕ್ಷಕರೇ 'ಜಾಣ' ಮಕ್ಕಳು ಮತ್ತು 'ದಡ್ಡ' ಮಕ್ಕಳು ಎಂಬ ಎರಡು 
ಗುಂಪುಗಳನ್ನು ಸೃಷ್ಟಿಸುತ್ತೇವೆ. ಕೇವಲ ಬುದ್ಧಿವಂತ ಮಕ್ಕಳು 
ಮಾತ್ರ ಎಲ್ಲ ಚಟುವಟಕೆಗಳನ್ನು ಚೆನ್ನಾಗಿ ನಿಭಾಯುಸಬಲ್ಲರು 
ಹಾಗೂ ಶೈಕ್ಷಣಿಕವಾಗಿ ಅಷ್ಟೇನೂ ಪ್ರಗತಿ ಹೊಂದದ ಮಕ್ಷಳು 
ಇತರ ಚಟುವಟಕೆಗಳನ್ನೂ ನಿಭಾಯುಸಲಾರರು ಎಂದು ನಾವು 
ಭಾವಿಸುತ್ತೇವೆ. ಈ ಮಕ್ಕಳ ಬೆಳವಣಿಗೆಯೂ ಸೇರಿದಂತೆ ಇಡೀ 
ಶಾಲೆಯ ಬೆಳವಣಿಗೆಯೇ ಇಂಥ ಮನಸ್ಟಿತಿಯ ಕಾರಣದಿಂದ 
ಕುಂಠಿತಗೊಳ್ಳುತ್ತದೆ. 


ಹೀಗೆ ಪ್ರತಿಯೊಂದು ಮಗುವಿನ ಅನನ್ಯತೆಯನ್ನು, ಅಸಾಧಾರಣ 
ಕಾರ್ಯಗಳನ್ನು ನಿರ್ವಹಿಸುವಲ್ಲನ ಅವರ ಸಾಮರ್ಥ್ಯವನ್ನು 
ಗುರುತಿಸುವಲ್ಪ್ಲ ನಾವು ಏಕೆ ವಿಫಲರಾಗುತ್ತೇವೆ? ಈ ಪ್ರಶ್ನೆಯನ್ನು 
ಮನಸ್ತಿನಲ್ಲಟ್ಟುಕೊಂಡು ನಾವು ಗಿದ್ದಾದ ಸರ್ಕಾರಿ ಪ್ರಾಥಮಿಕ 
ಶಾಲೆಯಲ್ಲ (ನವಫರ್‌ ಬ್ಲಾಕ್‌, ಜಂಜಗಿರ್‌ ಚಂಪಾ ಜಲ್ಲೆ, 
ಛತ್ತೀಸ್ಸಢ) ಒಂದು ಸಮನ್ನಯ ಪರಿಸರವನ್ನು ಸೃಷ್ಟಿಸಲು 


ಇ 
5 
BR 


ಹೊರಟೆವು. ಇದಕ್ಕೆ ಕೇವಲ ಶಾಲೆಯಷ್ಟೇ ಅಲ್ಲ. ಠ ಉಪಕ್ರಮಕ್ಕೆ 
ಇಡೀ ಸಮುದಾಯವೇ ನಮಗೆ ಬೆಂಬಲ ನೀಡಲು 
ಮುಂದಾಲಯುತು. ನಾವು ಕೈಗೊಂಡ ಕಾರ್ಯ ಚಟುವಬಕೆಗಳು 
ಈ ಕೆಳಕಂಡಂತಿವೆ. 


ಸಂವಿಧಾನ ದಿನಾಚರಣೆ 


ನಮ್ಮ ಶಾಲೆಯನ್ನು ಸಮನ್ವಯ ಶಾಲೆಯನ್ನಾಗಿ ಮಾಡಲು. 
ಮಕ್ಕಳು ತಮ್ಮ ಬದುಕಿನಲ್ಲ ಹೊಸಹೊಸ ವಿಚಾರಗಳನ್ನು 
ಅಳವಡಿಸಿಕೊಳ್ಳಲು ಅನುವಾಗುವಂತೆ 'ಮುಕ್ತ ವೈಚಾರಿಕತೆ'ಯ 
(open in Thoughts) &೦ದು ಅಡಿಪಾಯ ಹಾಕುವುದು 
ಅವಶ್ಯಕವಾಗಿತ್ತು. 


* ಸಂವಿಧಾನ ದಿನದಂದು, ಮಕ್ಕಕು ನೋಡಿ ಹಿದಲು 
ಅಪೇಕ್ಷಿಸುವಂತಹ ರೀತಿಯಲಿ ಸಾಂವಿಧಾನಿಕ 
ಮೌಲ್ಯಗಳನ್ನು ಬರೆದು ಗೋಡೆಗಳ ಮೇಲೆ ಅಂಟಸಿದೆವು. 
ಈ ಮೌಲ್ಯಗಳ ಬದ್ಧೆ ನಾವು ಚರ್ಚೆಯನ್ನು ಮಾಡಿ ಮಕ್ಕಳು 
ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಸಾಧ್ಯವಾಗುವಂಥ 
ಒಂದು ಮುಕ್ತ ವೇದಿಕೆಯನ್ನು ಕಲ್ತಸಿಕೊಟ್ಟೆವು. 


*  ಸಿದ್ಧ್ದಮಾದರಿಗಳ ಬಗೆಗೂ ನಾವು ಚರ್ಚೆ ಮಾಡಿದೆವು 
ಹಾಗೂ ಹುಡುಗರು ಮತ್ತು ಹುಡುಗಿಯರು 
ಮಾಡಬೇಕಾದಂತಹ ಕೆಲಸಗಳ ಬಗ್ಗೆ ವಿವರವಾಗಿ 
ಅಭಿಪ್ರಾಯಗಳನ್ನು ಹಂಚಿಕೊಂಡೆವು. ಈ ಚರ್ಚೆಯಲ್ಲಿ 
ಬಹುತೇಕ ಎಲ್ಲಾ ಮಕ್ಕಳೂ ಅಂಗಾಧಾರಿತವಾಗಿ 
ಕೆಲಸವನ್ನು ಹಚ್ಚಬಾರದು ಎಂದೇ ಅಭಿಪ್ರಾಯಪಟ್ಟರು. 


* ಕಾನೂನಿನ ನೀತಿ ಸಂಹಿತೆಯಾಧಾರಿತ ನಿಯಮಗಳನ್ನು 
ಚರ್ಚಿಸುವ ಮೂಲಕ ಮಕ್ಕಳಗೆ ತಮ್ಮ ಶಾಲೆಗೋಸ್ಥರ 
ನಿಯಮಗಳನ್ನು ರೂಪಿಸುವ ಸ್ವಾತಂತ್ರ್ಯ ಕೊಡಲಾಲಯುತು. 
ಮಕ್ಕಳು ತಮ್ಮತಮ್ಮಲ್ಲೇ ಅವುಗಳನ್ನು ಚರ್ಚಿಸಿದ ನ೦ತರ. 


ನಿಯಮಗಳನ್ನು ರೂಪಿಸಿ, ಎಲ್ಲರ 
ಹಸ್ತಾಕ್ಷರಗಳನ್ನೊಕಗೊಂಡ ಆ ನಿಯಮಗಳನ್ನು ಶಾಲೆಯ 
ಗೋಡೆಗಳ ಮೇಲೆ ಅಂಟಸಿದರು. 


* ಎಲ್ಲ ಧರ್ಮಗಳನ್ನೂ ಗೌರವಿಸಬೇಕೆನ್ನುವ ಅರಿವನ್ನು 
ಖೆಕೆಸಲು ಬೆಳಗಿನ ಅಸೆಂಜ್ಞಯೇ ಅಂತರ್ಧರ್ಮೀಯ 
ಪ್ರಾರ್ಥನೆಯನ್ನು ಸೇರಿಸಲಾಯುತು. ಹಾಗೂ ಪ್ರತಿ ದಿನ 


ಅಸೆಂಜ್ಞಯ ಜವಾಬ್ದಾರಿ ಹೊರಿಸಿ ಮಕ್ಷಳನ್ನು 


A =: 


ಗುಂಪುಗಳನ್ನಾಗಿ ವಿಂಗಡಿಸಲಾಯತು. ಪ್ರತಿ ಮಗುವಿಗೂ 
ಆ ದಿನದ ಒಳ್ಳೆಯ ವಿಚಾರ ಅಥವಾ ಆಯಾ ವಿಷಯ 
ವಸ್ತುವಿಗೆ ಸಂಬಂಧಪಟ್ಟ ವಿಚಾರವನ್ನು ಪ್ರಸ್ಲುತಪಡಿಸಲು 
ಅವಕಾಶ ನೀಡಲಾಲುತು. 


ಮಧ್ಯಾಹ್ನದ ಬಿಸಿಯೂಟ - ಸಹಪಂಕ್ತಿ ಭೋಜನ 


ಶಿಕ್ಷಕರು ಮಕ್ಕಳೊಟ್ಟಗೆ ಕುಳತು ಮಧ್ಯಾಹ್ನದ ಊಟ ಮಾಡುತ್ತ 
ಮಕ್ಕಳ ಬದುಕಿಗೆ ಸಂಬಂಧಪಟ್ಟ ವಿಷಯಗಳನ್ನು ಚರ್ಚಿಸುತ್ತಾರೆ. 
ಇದು ಮಕ್ಕಳು ಶಿಕ್ಷಕರೊಡನೆ ನಿರಾಳವಾಗಿ ವ್ಯವಹರಿಸಲು 
ಅನುವು ಮಾಡಿಕೊಟ್ಟು ಶಿಕ್ಷಕರೂ ತಮ್ಮಂತೆಯೇ ಎಂಬ 
ಭಾವನೆಗೆ ಎಡೆ ಮಾಡಿಕೊಡುತ್ತದೆ. ಬಾಣಸಿಗರ ಜೊತೆ 
ಹೇಬ್ಗುಮಕ್ಕಳು ಮತ್ತು ಗಂಡು ಮಕ್ಕಳು ಕೂಡ ಮಧ್ಯಾಹ್ನದ ಊಟ 
ಬಡಿಸುವ ಕೆಲಸವನ್ನು ವಹಿಸಿಕೊಳ್ಳುತ್ತಾರೆ. ಕಸ ಗುಡಿಸುವುದು. 
ತರಗತಿ ಕೋಣೆಯನ್ನು ಅಲಂಕರಿಸುವುದು, ಕುರ್ಜಿ ಮತ್ತು 


ಮೇಜುಗಳನ್ನು ಎತ್ತಿಡುವುದು. ಸ್ವಚ್ಛತೆ ಕಾಪಾಡುವುದು, 
ಉದ್ಯಾನದ ಕೆಲಸ ಇಂಥ ಪ್ರತಿ ಕೆಲಸವನ್ನು ಕೂಡ ಎಲ್ಲಾ 
ಮಕ್ಕಳು ಹಾಗೂ ಶಿಕ್ಷಕರು ಸಮ ಪ್ರಮಾಣದಲ್ಲಿ 


ವಹಿಸಿಕೊಳ್ಳುವಂತೆ ಬಾತ್ರಿಪಡಿಸಿಕೊಳ್ಳಲಾಗುತ್ತದೆ. 
ತರಗತಿಯ ಆಸನ ಕ್ರಮದಲ್ಲಿ ಬದಲಾವಣೆ 


ತರಗತಿಯೊಳಗೆ ಮಕ್ಕಳು ಕುಆತುಕೊಳ್ಳುವ ರೂಢಿಗತ ಕ್ರಮದಲ್ಲಿ 
ಪ್ರತಿ ಮಗುವನ್ನೂ ಪ್ರತ್ಯೇಕವಾಗಿ ತಲುಪಲು ಸಾಧ್ಯವಾಗುತ್ತಿಲ್ಲ 
ಎಂದು ನಮಗಸನ್ನಿಸಿತು. ಇದರಿಂದಾಗಿ ಕೆಲ ಮಕ್ಕಳು ಎಲ್ಲಾ 
ಚಟುವಟಕೆಗಳಲ್ಲ ಭಾಗವಹಿಸುವುದು ಕಷ್ಟಕರವಾಗಿತ್ತು. ನಾವು 
ಹೊಸ ರೀತಿಯಲ್ಲ ಕುಅತುಕೊಳ್ಳುವ ಕ್ರಮವನ್ನು ಜಾರಿಗೆ ತರಲು 
ಯೋಚಿಸಿದೆವು ಹಾಗೂ ಒಂದು ವೇಳೆ ಹೊಸ ಕ್ರಮ ಪರಿಣಾಮ- 
ಕಾರಿಯಾಗಿಲ್ಲದಿದ್ದರೆ ಹಳೇ ಕ್ರಮಕ್ಕೇ ವಾಪಸಾಗುವುದೆಂದು- 
ಕೊಂಡೆವು. ಕುಳತುಕೊಳ್ಳುವ ಹೊಸ ಕ್ರಮವು 
ಅರ್ಥವೃತ್ತಾಕಾರವಾಗಿದ್ದು. ಮಕ್ಷಳಗೆ ಇದು ಬಹಳ 
ಇಷ್ಟವಾಯಿತು. ಪ್ರತಿ ಮಗುವನ್ನೂ ತಲುಪುವುದು ಇದರಿಂದ 
ಸುಲಭವಾಲಯುತಲ್ಲದೇ ಗುಂಪು ಚಟುವಟಕೆಗಳಗೆ ತರಗತಿ 
ಕೋಣಿಯ ಮಧ್ಯದಲ್ಲ ಸಾಕಷ್ಟು ಜಾಗವೂ ಉಳಯುತ್ತಿ- 
ದ್ಲುದರಿಂದ ಈ ಹೊಸ ಕ್ರಮ ಪರಿಣಾಮ-ಕಾರಿಯಾಲಯುತು 
ಎಂದೇ ಹೇಳಬಹುದು. ನಾವೀಗ ತರಗತಿಯಲ್ಲ ಪರಸ್ಪರ 
ಊಟವನ್ನು ಹಂಚಿಕೊಳ್ಳುತ್ತೇವೆ ಮತ್ತು ಬೇರೆಬೇರೆ 
ಚಟುವಟಕೆಗಳಲ್ಪ್ಲ ಭಾಗವಹಿಸುತ್ತೇವೆ. 


ಮಕ್ಕಳ ಮೂಲೆ 


ಇಡೀ ಶಾಲೆ ಮಕ್ಕಆಗಾಗಿಯೇ ಇದ್ದರೂ ಅವರ ಎಲ್ಲಾ 
ಕೆಲಸಗಳು ಮತ್ತು ಸೃಜನಶೀಲ ಕಾರ್ಯಗಳು ಅವರ ಪಾಟ 
ಚೀಲದೊಳಗಿರುವ ಪುಸ್ತಕಗಳಲ್ಲೇ ಅಡಗಿರುತ್ತವೆ. ಪ್ರತಿಯೊಂದು 
ಮಗುವಿನಲ್ಲೂ ಒಂದು ವಿಶೇಷ ಪ್ರತಿಭೆಯುದ್ದು ಅದನ್ನು 
ಪ್ರದರ್ಶಿಸುವ ಅಗತ್ಯ ಇದೆ. ಆದ್ದರಿಂದ ಪ್ರತೀ ತರಗತಿಯಲ್ಲಯೂ 


ನಾವು ಮಕ್ಕಳ ಮೂಲೆಯೊಂದನ್ನು (Children's Corner) 
ಸೃಷ್ಟಿಸಿದೆವು. ಈ ಚಟುವಟಕೆಗೋಸ್ಥರ ನಾವು ತರಗತಿಯ 
ಮುಂಭಾಗದ ಕಪ್ಪು ಹಲಗೆಯ ಕೆಳಗಿನ ಗೋಡೆಯ ಭಾಗವನ್ನು 
ಆಯ್ದುಕೊಂಡೆವು. ಈ ಜಾಗದಲ್ಲ ಪ್ರತಿಯೊಂದು ಮಗುವೂ ತನ್ನ 
ಕಾರ್ಯಯೋಜನೆಯನ್ನು ಅಥವಾ ತನ್ನು ಯಾವುದೇ 
ರಚನೆಯನ್ನಾದರೂ  ಪ್ರದರ್ಶನಕ್ಕಿಡಬಹುದಾಗಿತ್ತು. ತಮ್ಮ 
ಕೃತಿಯನ್ನು ಇಡೀ ತರಗತಿಯೆದುರು ಹೀಗೆ ಪ್ರದರ್ಶನಕ್ಕಿಟ್ದಾಗ 
ಅವರಿಗೆ ತಮ್ಮಲ್ಲೇನೋ ವಿಶೇಷತೆ ಇದೆ ಎಂಬ ಭಾವನೆ 
ಬರುತ್ತದೆ. ಅದಲ್ಲದೆ ಇನ್ನೂ ವಿನೂತನವಾದ ಕಲ್ಪನಾಶಕ್ತಿಯುಳ್ಳ 
ಕೃತಿಗಳನ್ನು ರಚಿಸಲು ಅವರಿಗೆ ಉತ್ತೇಜನ ನೀಡುತ್ತದೆ. ತಮ್ಮ ಈ 
"ವಿಶೇಷ" ಮೂಲೆಯ  ("special’ corner) OO ುರಿತು 
ಮಕ್ಕಳಗೆ ಬಹಳ ಸಂತೋಷ ಉಂಬಾಗುತ್ತದೆ. 


ಶಾಲೆಯನ್ನು ಅಲಂಕರಿಸುವುದರಲ್ಲಿ ಭಾಗವಹಿಸುವುದು 


ಶಾಲೆಗೆ ಬಣ್ಣ ಹೊಡೆಯುವ ಈ ಚಟುವಟಕೆಯನ್ನು ಮಾಡುವಾಗ 
ನಮ್ಮ ಸಮಯ ಅದ್ಭುತವಾಗಿ ಕಳೆಯಿತಲ್ಲದೆ ಹಲವಾರು 
ಪ್ರಶ್ನೆಗಳಗೆ ನಮಗೆ ಉತ್ತರ ಸಿಕ್ಕಿತು. ಮಕ್ಕಳ ಜೊತೆಗೆ 
ಹಳ್ಳಿಯವರು ಕೂಡ ನಮ್ಮ ಪ್ರಯತ್ನಗಳನ್ನು ಶ್ಲಾಘಿಸಿ ತಮ್ಮ 
ಸಹಾಯಹಸ್ತವನ್ನು ಚಾಚುವುದರ ಮೂಲಕ ಈ 
ಚಟುವಟಕೆಯಲ್ಲ ಭಾಗವಹಿಸಿದರು. ಬಣ್ಣ ಬಳಯುತ್ತಿದ್ದ 5ನೇ 
ತರಗತಿಯ ವಿದ್ಯಾರ್ಥಿಯೊಬ್ಬ "ಮೇಡಂ, ನಾವು ಶಾಲೆಯನ್ನು 
ಇಷ್ಟೆಲ್ಲಾ ಕಷ್ಟಪಟ್ಟು ಸುಂದರಗೊಳಸುತ್ತಿದ್ದೇವೆ, ನಾವು ಶಾಲೆ ಬಟ್ಟ 
ಮೇಲೆ ಇದನ್ನೆಲ್ಲಾ ಯಾರು ಮಾಡುತ್ತಾರೆ ?' ಎಂದು ಕೇಆದ. 
ಅವನು ಹಾಗೆ ಕೇಳುವಾಗ ಅವನ ಕಣ್ಣುಗಳು ಈ ಶಾಲೆಯ ಬಗೆಗೆ 
ಅವನಿಗಿದ್ದ ಪ್ರೀತಿ ಹಾಗೂ ಜವಾಬ್ದಾರಿಗಳನ್ನು 
ಹೊರಸೂಸುತ್ತಿದ್ದವು. 


ಪೋಷಕರ ಸಭೆಯನ್ನು ಏರ್ಪಡಿಸಿದ್ದು 


ವಿದ್ಯಾರ್ಥಿಗಳ ಪೋಷಕರಿಗೂ ಹಾಗೂ ಶಿಕ್ಷಕರಿಗೂ ಯಾವುದೇ 
ರೀತಿಯ ಸಂಪರ್ಕ ಇಲ್ಲದೇ ಇರುವುದು ನಮಗೆ ಕಂಡು ಬಂತು. 
ಇದರ ಫಲವಾಗಿ ನಮಗೆ ಮಕ್ಕಳ ಮನೆಯಲ್ಲನ ದೈನಂದಿನ 
ಜೀವನ, ಅಭ್ಯಾಸಗಳು, ಸಮಸ್ಯೆಗಳು ಅಥವಾ ಸನ್ನಿವೇಶಗಳ 
ಬಗ್ಗೆ ಯಾವುದೇ ಅರಿವಿಲ್ಲದಿರುವುದೂ ಗಮನಕ್ಕೆ ಬಂತು. ಇಡದೇ 
ರೀತಿ ಪೋಷಕರಿಗೂ ಶಾಲೆಯಲ್ಲ ಮಕ್ಕಳ ಪ್ರಗತಿ ಹಾಗೂ 
ಚಟುವಟಕೆಗಳ ಬಗ್ಗೆ ಅರಿವಿರಅಲ್ಲ. ಇದನ್ನು ಪರಿಗಣಿಸಿ, 
ಮೂರರಿಂದ ಐದನೇ ತರಗತಿಯವರೆಗಿನ ಮಕ್ಕಳ 
ಪೋಷಕರಿಗೋಸ್ಥ್ಸರ ಒಂದು ಶಿಕ್ಷಕ - ಪೋಷಕರ ಸಭೆಯನ್ನು 
ಏರ್ಪಡಿಸಲು ನಿರ್ಧರಿಸಿದೆವು. ಪೋಷಕರೆಲ್ಲ ದೊಡ್ಡ ಸಂಖ್ಯೆಯಲ್ಲ 
ಭಾಗವಹಿಸಿದ್ದರು: ಅವರು ತಮ್ಮ ಕಾಳಜಗಳನ್ನು 
ವ್ಯಕ್ತಪಡಿಸಿದ್ದಲ್ಲದೆ ಸಹಾಯಕ ಸಲಹೆಗಳನ್ನು ಕೂಡ ನೀಡಿದರು. 
ನಾವು ಅವರಿಗೆ ಮೌಲ್ಯಮಾಪನ ಮಾಡಿದ ಅರ್ಧವಾರ್ಷಿಕ 
ಪರೀಕ್ಷೆಯ ಉತ್ತರ ಪತ್ರಿಕೆಗಳನ್ನು ಕೂಡ ತೋರಿಸಿದೆವು. ಮಕ್ಕಳ 
ಪ್ರಗತಿಗೋಸ್ಥರ ತಮ್ಮ ಸಹಕಾರವನ್ನು ವಿಸ್ತರಿಸಲು 
ಕೋರಿಕೊಂಡೆವು. ಅ ನಪೋದಯ ವಿದ್ಯಾಲಯದ ಬಗ್ಗೆ 


ಒಂದು ಚರ್ಚೆ ಕೂಡ ನಡೆಯುತು, ಆಗ ಆ ಶಾಲೆಯ 
ಅನುಕೂಲಗಳ ಬಗ್ಗೆ ವಿವರಿಸಲಾಯಿತು. ಪೋಷಕರು 
ಮೊದಲೆಂದೂ ಇಂಥದೊಂದು ಸಭೆಯಲ್ಲ ಪಾಲ್ಗೊಂಡಿರಲಲ್ಲ. 
ಎಲ್ಲ ಹೋಷಕರು ಬಂದಿರಲಲ್ಲ. ಬಹುಶಃ ಹಿಂದೆಂದೂ ಅವರು 
ತಮ್ಮ ಮಕ್ಕಳಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ಹೀಗೆ 
ಚರ್ಚ್ಜಿಸಿರದ ಕಾರಣವೂ ಇರಬಹುದು. ಆದಾಗ್ಯೂ ಹಾಜರಿದ್ದ 
ಎಲ್ಲ ಪೋಷಕರು ಕೂಡ ಚರ್ಚೆಯಲ್ಲ ಭಾಗವಹಿಸಿದರು. ಕೆಲವು 
ಮಕ್ಕಳ ಅಜ್ಞಅಜ್ಞಿಯರು ಬಂದಿದ್ದರು: ಅವರ್ಯಾರೂ ಶಾಲೆಗೆ 
ಹೋಗಿ ವಿದ್ಯಾಭ್ಯಾಸ ಮಾಡಿದವರಾಗಿರಅಲ್ಲ. ಆದರೂ ತಮ್ಮ 
ಮೊಮ್ಮಕ್ಕಳ ಮೇಅನ ಕಾಳಜಯಂದಾಗಿ ನಮಗೆಲ್ಲ ಚೆನ್ನಾಗಿ 
ಪಾಠ ಮಾಡಲು ಸೂಚನೆಯುತ್ತಿದ್ದು ಬಹಳ ಧನಾತ್ಯಕ 
ಅನುಭವವಾಗಿತ್ತು. 


ಪೋಷಕರನ್ನು ಮನೆಯಲ್ಲೇ ಭೇಟಿ ಮಾಡಿದ್ದು 


ಕೆಲವು ಮಕ್ಕಳು ಸತತವಾಗಿ ಗೈರುಹಾಜರಾಗುತ್ತಿದ್ದು ಅವರ 
ಹೋಷಕರು ಕೂಡ ಶಿಕ್ಷಕ-ಪೋಷಕ ಸಭೆಗೆ 
ಬಂದಿರಅಲ್ಲವಾದ್ದರಿಂದ ಅವರನ್ನು ಹೇಗಾದರೂ ಛೇಟ 
ಮಾಡುವುದು ನಮಗೆ ಬಹಳ ಮುಖ್ಯವಾಗಿತ್ತು. ನಾವು ಅವರನ್ನು 
ಅವರ ಮನೆಗೇ ಹೋಗಿ ಭೇಟ ಮಾಡಲು ನಿರ್ಧರಿಸಿದೆವು. ಇದಕ್ಕೆ 
ಬೇರೆ ಕಾರಣಗಳೂ ಇದ್ದವು. ಉದಾಹರಣೆಗೆ, ಐದನೇ 
ತರಗತಿಯಲ್ಲ ಹಿದುತ್ತಿದ್ದ. ತರಗತಿಯ ಹಾಗೂ ಶಾಲೆಯ ಎಲ್ಲಾ 
ಚಟುವಟಕೆಯಲ್ಲೂ ಮುಂದಿದ್ದ ಬಹಳ ಬುದ್ದಿವಂತ 
ಮಗುಪೊಂದು ಇದ್ದಕ್ಕಿದ್ದಂತೆ ಬದಲಾಗಿಜಟ್ಟದ್ದ. ಅವನು 
ಮಂಕಾಗಿರುತ್ತಿದ್ದ ಮತ್ತು ಬಹು ಬೇಗ ಕರಿಕಿರಿಗೊಳಗಾಗುತ್ತಿದ್ದ. 
ತರಗತಿಯ ಚಟುವಟಕೆಯಲ್ಲೂ 
ಭಾಗವಹಿಸುತ್ತಿರಲಲ್ಲ. ನಾವು ಅವನ ಗೆಳೆಯರನ್ನು 
ವಿಚಾರಿಸಿದೆವು, ಅವರಿಗೇನೂ ತಿಆದಿರಲಲ್ಲ. ಅವನನ್ನು 
ಮಾತನಾಡಿಸಲು ಪ್ರಯತ್ನಿಸಿದ್ದು ಕೂಡ ವ್ಯರ್ಥವಾಯುತು. 
ನಪೋದಯ ವಿದ್ಯಾಲಯದ ಅರ್ಜ ತುಂಬಲೂ ನಿರಾಕರಿಸಿದ 
ಅವನು, ಶಾಲೆಗೆ ಬರಲೂ ಆಸಕ್ತಿ ಕಳೆದುಕೊಂಡುಬಲ್ಪದ್ದ. ನಾವು 
ಅವನ ಮನೆಗೆ ಹೋಗಿ ಅವನ ತಾಲುಯೊಡನೆ ಮಾತಾಡಿದಾಗ 


ಆಸಕ್ತಿಯಿಂದ 


ತಿಆದುಬಂದಿದ್ದೇನೆಂದರೆ, ಮನೆಯಲ್ಲ ಬಹಳ ಜಗಳ 
ಗಲಾಟಿಗಳಾಗುತ್ತಿದ್ದು ಅದು ಆ ಮಗುವಿನ ಮೇಲೆ 
ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿ ದುಷ್ಟರಿಣಾಮ 
ಬೀರಿತ್ತು. ಅವನ ತಾಯುಯೊಡನೆ ಮಾತನಾಡಿ ಠ ವಿಷಯವನ್ನು 
ಅವರಿಗೆ ತಿಆನಿದೆವು. ಇದು ಕೊಂಚ ಮಟ್ಣಗೆ ಪರಿಸ್ಥಿತಿಯನ್ನು 
ಸುಧಾರಿಸಿತು ಹಾಗೂ ಈಗ ಅವನು ತನ್ನ ಹಿಂದಿನ ಪ್ರರೂಪಕ್ಕೆ 
ನಿಧಾನವಾಗಿ ಮರಳುತ್ತಿದ್ದಾನೆ. 


ಎಲ್ಲ ಧರ್ಮಗಳ ಹಬ್ಬಗಳನ್ನೂ ಆಚರಿಸುವುದು 


ಇದಕ್ಕೆ ಮುಖ್ಯ ಕಾರಣವೆಂದರೆ ಮಕ್ಕಳಗೆ ಇತರ ಧರ್ಮಗಳ ಬಗ್ದೆ 
ಯಾವುದೇ ತಿಆವಳಕೆಯಿರಲಅಲ್ಲ. ಬೇರೆ ಧರ್ಮಗಳ ಬಗ್ದೆ 
ಕೊಂಚವಾದರೂ ತಿಆದುಕೊಂಡಿದ್ದ ಒಂದಿಬ್ಬರಿಗೂ ಇತರ 
ಧರ್ಮಗಳ ಬಗ್ಗೆ ಅಂತಹ ಗೌರವವಿರಲಅಲ್ಲ. ಹಾಗಾಗಿ ಈ 
ಚಟುವಟಕೆಯನ್ನು ಮಾಡುವುದು ಅನಿವಾರ್ಯವಾಗಿತ್ತು. 


ನಾವು ಕ್ರಿಸ್ಕಸ್‌ ಹಬ್ಬವನ್ನು ಆಚರಿಸುವುದರ ಮೂಲಕ ಶುರು 
ಮಾಡಿದೆವು. ನಾವು ಮೊದಲಗೆ ಈ ಹಬ್ಣದ ಬಗ್ಗೆ ಮಕ್ಕಳಗೇನು 
ಗೊತ್ತಿದೆ ಎ೦ದು ಕೇಳದೆವು ಮತ್ತು ಆನಂತರ ಕ್ರಿಸ್ಮಸ್‌ ಹಬ್ಬವನ್ನು 
ಹೇಗೆ ಆಚರಿಸುವುದೆಂದು ಚರ್ಚಿಸಿದೆವು. ಈ ಚಟುವಟಕೆಯ 
ಸಂದರ್ಭದಲ್ಲ ಕೆಲವು ಮಕ್ಕಳಗೆ ಭಾಗವಹಿಸಲು ಹಿಂಜರಿಕೆ 
ಇದ್ದುದು ಕಂಡುಬಂತು. ಕಾರಣ ಅವರು ಈ ಬಣ್ಣೆ ಕೇಳದ್ದ 
ಸಂಗತಿಗಳಂದ ತಮ್ಮ ಧರ್ಮವೊಂದನ್ನು ಬಟ್ಟು ಬೇರೆ 
ಧರ್ಮಗಳ ಬಣ್ಣೆ ತಪ್ಪು ಕಲ್ಪನೆಯನ್ನು ಹೊಂದಿದ್ದರು. ಬಹಳ 
ದೀರ೯ವಾದ ಸಮಾಲೋಚನೆಯ ಬಳಕ ಅವರ ಕೆಲವು 
ತಪ್ಪುಕಲ್ಲನೆಗಳನ್ನು ದೂರಗೊಳಆಸಲು ಸಾಧ್ಯವಾಲಯುತು. ಅದಾದ 
ಮೇಲೆ ಎಲ್ಲ ಮಕ್ಕಳು ಕ್ರಿಸ್ಕಸ್‌ ಟೋಪಿಗಳನ್ನು ಮಾಡಿ ಚೆನ್ನಾಗಿ 
ಕಾಲ ಕಳೆದರು. 


ಇವು ನಮ್ಮ ಶಾಲೆಯ ತಂಡ (ಶಿಕ್ಷಕರು ಮತ್ತು ಮಕ್ಕಳು). ಅಜೀಂ 
ಪ್ರೇಮ್‌ಜ ಫೌಂಡೇಷನ್‌ನ ಸದಸ್ಯರ ಜೊತೆಗೂಡಿ ಶಾಲೆಯನ್ನು 
ಸಮನ್ಪಯಗೊಳಸಲು ಮಾಡುತ್ತಿರುವ ಚಕ್ಕ ಚಿಕ್ಕ ಪ್ರಯತ್ನಗಳು. 


ಸಂಧ್ಯಾದೇವಿ ಪೂರ್ಯವಂಶಿ ಅವರು ಗಿದ್ದಾದ ಸರಕಾರಿ ಪ್ರಾಥಮಿಕ ಶಾಲೆಯಲ್ಲ ಕಲಸುತ್ತಿದ್ದಾರೆ (ಅಂಜಗಿರ್‌ ಜಲ್ಲೆ. ಛತ್ತೀಸ್‌ಘಡ). 
2೦13ರಿಂದ ಶಿಕ್ಷಕರಾಗಿರುವ ಸಂಧ್ಯಾದೇವಿ ಅವರು ಇಂದ್ದಿಷ್‌ನಲ್ಲ ಸ್ನಾತಕೋತ್ತರ ಪದವಿ ಪಡೆದಿದ್ದು ಪ್ರಾಥಮಿಕ ಶಾಲೆಯ ಮಕ್ಕಳಗೆ 
ಕಅಸುವ ಆಸಕ್ತಿ ಹೊಂದಿದ್ದಾರೆ. ಇವರಿಗೆ ಹಾಡುವುದು ಇಷ್ಟ. ಅವರನ್ನು sandhyadevi1986@ gmail.com ಮೂಲಕ 
ಸಂಪರ್ಕಿಸಬಹುದು. 


ಅನುವಾದ: ಸ್ವಯಂಪ್ರಭಾ ಹೆಗ್ಗೆ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


54 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 20 


